KA / BG- GPO/ 2515 /WPP - 47 / 2009- 2011 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೫ | ಬೆಂಗಳೂರು, ಗುರುವಾರ, ಏಪ್ರಿಲ್ ೮, ೨೦೧೦ ( ಚೈತ್ರ ೧೮, ಶಕ ವರ್ಷ ೧೯೩೨) | ಸಂಚಿಕೆ ೧೪ 

ಭಾಗ - ೨ 
ನೇಮಕಗಳು , ಸ್ಥಳ ನೇಮಕಗಳು, ವರ್ಗಾವಣೆಗಳು , ರಜೆ ಮತ್ತು 
ಅಧಿಕಾರಿಗಳು , ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 

ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಹೆಚ್‌ಡಿ 111 ಎಸ್ ಎಸ್ಟಿ 2010 , ಬೆಂಗಳೂರು, ದಿನಾಂಕ: 24ನೇ ಜನವರಿ 2010 . 

ಗುಲಬರ್ಗಾ ನಗರದಲ್ಲಿ ದಿನಾಂಕ: 28 - 02 - 2010ರಿಂದ ದಿನಾಂಕ : 01- 03 - 2010ರವರೆಗೆ ಧುಲಂಡಿ ಆಚರಿಸು 
ವುದರಿಂದ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ಸಲುವಾಗಿ ದಂಡ ಪ್ರಕ್ರಿಯಾ ಸಂಹಿತೆ 1973 (ಕೇಂದ್ರ ಕಾಯಿದೆ 
ಸಂಖ್ಯೆ: 2 -1974) ರ ಕಲಂ 21ರಲ್ಲಿನ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡ ಪಟ್ಟಿಯ ಕಲಂ ( 2) ರಲ್ಲಿ ಸೂಚಿಸಿರುವ 
ಅಧಿಕಾರಿಗಳನ್ನು ಕಾರ್ಯನಿರ್ವಾಹಕ ದಂಡಾಧಿಕಾರಿ ಅಂದರೆ ವಿಶೇಷ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳನ್ನಾಗಿ ಕಲಂ 
(3) ರಲ್ಲಿ ನಮೂದಿಸಿರುವ ಸ್ಥಳಗಳಿಗೆ, ನೇಮಿಸಿ, ಸದರಿ ಸಂಹಿತೆಯಲ್ಲಿ ನೀಡಬಹುದಾದ ಎಲ್ಲಾ ಅಧಿಕಾಡಿಗಳನ್ನು ನೀಡಲಾಗಿದೆ. 
ಕ್ರ. ಸಂ ಅಧಿಕಾರಿಗಳ ಹೆಸರು ಮತ್ತು ಹುದ್ದೆ 

ಕ್ಷೇತ್ರ ವ್ಯಾಪ್ತಿ 


_ 01 


| ಶ್ರೀ ಮನೋಜ್ ಜೈನ್, ಆಯುಕ್ತರು , 
ಮಹಾನಗರ ಪಾಲಿಕೆ ಗುಲಬರ್ಗಾ 


ರೋಜಾಪೊಲೀಸ್ ಠಾಣೆ, ಗುಲಬರ್ಗಾ 


ನ್ಯೂ ರಾಘವೇಂದ್ರ ಕಾಲೋನಿ, ಪೊಲೀಸ್ 
ಠಾಣೆ, ಗುಲಬರ್ಗಾ 


ಶ್ರೀ ಆರ್.ಎಸ್. ಯಳಮಲೆ, ಆಯುಕ್ತರು, 
ನಗರಾಭಿವೃದ್ಧಿ ಪ್ರಾಧಿಕಾರ, ಗುಲಬರ್ಗಾ 
ಶ್ರೀ ಜೆ . ಎಂ . ಚೌದರಿ , ಉಪ ಯೋಜನಾಧಿಕಾರಿಗಳು , 
KUIDFC, ಗುಲಬರ್ಗಾ 
ಶ್ರೀ ರವಿ ಕಿರಣ ವಂಟಿ, ವಿಶೇಷ ಭೂಸ್ವಾಧೀನಾಧಿಕಾರಿಗಳು 
(ಸಣ್ಣ ನೀರಾವರಿ), ಗುಲಬರ್ಗಾ 


ಎಮ್. ಬಿ . ನಗರ ಪೊಲೀಸ್ ಠಾಣೆ, 
ಗುಲಬರ್ಗಾ 


ಚೌಕ್ ಪೊಲೀಸ್ ಠಾಣೆ, ಅಗುಲಬರ್ಗಾ 


ಶ್ರೀ ವಸಂತರಾವ್ ಕುಲಕರ್ಣಿ, ಯೋಜನಾ ನಿರ್ದೇಶಕರು, 
DUDC, ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಗುಲಬರ್ಗಾ 


ಸೇಷನ್ ಬಜಾರ್ ಪೊಲೀಸ್ ಠಾಣೆ, 
ಗುಲಬರ್ಗಾ. 


06 


ಡಾ|| ಶರಣಪ್ಪಾ ನಿಲಂಗೆ, ಉಪ ನಿರ್ದೇಶಕರು, ಪಶುಪಾಲನೆ | ಗುಲಬರ್ಗಾ , ವಿಶ್ವವಿದ್ಯಾಲಯ ಪೊಲೀಸ್ 
ಮತ್ತು ಪಶುಸಂಗೋಪನೆ ಇಲಾಖೆ , ಗುಲಬರ್ಗಾ 

ಠಾಣೆ 


( ೧೯೩) 


೧೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೮, ೨೦೧೦ 


ಭಾಗ - ೨ 


ಅಶೋಕ ನಗರ ಪೊಲೀಸ್ ಠಾಣೆ, 
ಗುಲಬರ್ಗಾ 


ಶ್ರೀ ಬಸವರಾಜ , ಯೋಜನಾ ಅಂದಾಜು ಮತ್ತು 
ಮೌಲ್ಯಮಾಪನಾ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್, 
ಗುಲಬರ್ಗಾ 
ಶ್ರೀ ಮಹ್ಮದ್ ಯುಸಫ್ , ಉಪ ಕಾರ್ಯದರ್ಶಿಗಳು , 
ಜಿಲ್ಲಾ ಪಂಚಾಯತ್, ಗುಲಬರ್ಗಾ 
ಶ್ರೀ ಅಮರೇಶ ನಾಯಕ್ , ಯೋಜನಾ ನಿರ್ದೇಶಕರು, 
ಡಿ .ಆರ್. ಡಿ . ಎ ., ಜಿಲ್ಲಾ ಪಂಚಾಯತ್, ಗುಲಬರ್ಗಾ 


ಬ್ರಹ್ಮಪೂರ ಪೊಲೀಸ್ ಠಾಣೆ, 
ಗುಲಬರ್ಗಾ 
ಗುಲಬರ್ಗಾ ಗ್ರಾಮಾಂತರ ಪೊಲೀಸ್ 
ಠಾಣೆ 


09 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ. ಸಿ. ಸಿದ್ದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಒಳಾಡಳಿತ ಇಲಾಖೆ 
ಪಿ . ಆರ್ . 437 

(ಕಾನೂನು ಮತ್ತು ಸುವ್ಯವಸ್ಥೆ , ಕಾಫಿಮೋಸಾ ಮತ್ತು ಅಭಿಯೋಗಗಳು) 
ವಿಧಾನ ಪರಿಷತ್ತಿನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕವಿಪ/ ಆ - 1/ ಇಬಸ /159 /2010, ಬೆಂಗಳೂರು, ದಿನಾಂಕ: 18ನೇ ಮಾರ್ಚ್ 2010. 

2010ನೇ ಸಾಲಿನ ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯದ (ನೇಮಕಾತಿ ಹಾಗೂ ಸೇವಾ ಷರತ್ತುಗಳು) 
ನಿಯಮಾವಳಿಗಳ ನಿಯಮ 6 (ii)ರ ಪ್ರಕಾರ ಮಾನ್ಯ ಸಭಾಪತಿಯವರಿಗೆ ಪ್ರದತ್ತವಾಗಿರುವ ಅಧಿಕಾರದ ರೀತ್ಯಾ ವಿಧಾನ 
ಪರಿಷತ್ತಿನ ಸಚಿವಾಲಯದಲ್ಲಿ ಅಧೀನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಶ್ರೀನಿವಾಸ ಗಾಣಿಗ , ಇವರನ್ನು 
( ಶ್ರೀ ಶ್ರೀನಿವಾಸ, ಉಪಕಾರ್ಯದರ್ಶಿ ಇವರು ಜಂಟಿ ಕಾರ್ಯದರ್ಶಿಯಾಗಿ ಮುಂಬಡ್ತಿ ಹೊಂದಿರುವುದರಿಂದ ತೆರವಾದ 
ಹುದ್ದೆಗೆ) ವೇತನ ಶ್ರೇಣಿ 20025 -525 - 22650 - 600 -26250 -675 - 28275ರಲ್ಲಿ ಉಪ ಕಾರ್ಯದರ್ಶಿ ಹುದ್ದೆಗೆ 
ತಕ್ಷಣದಿಂದ ಜಾರಿಗೆ ಬರುವಂತೆ ಬಡ್ತಿ ನೀಡಿ ನೇಮಕ ಮಾಡಲಾಗಿದೆ 

ಮಾನ್ಯ ಸಭಾಪತಿಯವರ ಆದೇಶಾನುಸಾರ, 

- ವಿ . ಶ್ರೀಶ್ 

ಕಾರ್ಯದರ್ಶಿ , 
ಪಿ . ಆರ್ . 440 

ಕರ್ನಾಟಕ ವಿಧಾನ ಪರಿಷತ್ತು. 


ಅಧಿಸೂಚನೆ 
ಸಂಖ್ಯೆ : ಕವಿಪ/ ಆ - 1 / ಇಬಸ / 159 / 2010 , ಬೆಂಗಳೂರು, ದಿನಾಂಕ: 18ನೇ ಮಾರ್ಚ್ 2010 . 

2010ನೇ ಸಾಲಿನ ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯದ (ನೇಮಕಾತಿ ಹಾಗೂ ಸೇವಾ ಷರತ್ತುಗಳು) 
ನಿಯಮಾವಗಳ ನಿಯಮ 6(ii )ರ ಪ್ರಕಾರ ಮಾನ್ಯ ಸಭಾಪತಿಯವರಿಗೆ ಪ್ರದತ್ತವಾಗಿರುವ ಅಧಿಕಾರದ ರೀತ್ಯಾ ವಿಧಾನ 
ಪರಿಷತ್ತಿನ ಸಚಿವಾಲಯದಲ್ಲಿ ಅಧೀನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಕೆ. ಬಿ. ಓಂಪ್ರಕಾಶ್, ಇವರನ್ನು 
( ಶ್ರೀ ಬಿ.ಎಸ್. ದೇವರಾಜ್, ಉಪಕಾರ್ಯದರ್ಶಿ ಇವರ ನಿವೃತ್ತಿಯಿಂದ ತೆರವಾದ ಹುದ್ದೆಗೆ) ವೇತನ ಶ್ರೇಣಿ 20025 -525 
22650 - 600 - 26250 - 675 -28275ರಲ್ಲಿ ಉಪ ಕಾರ್ಯದರ್ಶಿ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಬಡ್ತಿ ನೀಡಿ 
ನೇಮಕ ಮಾಡಲಾಗಿದೆ 

ಮಾನ್ಯ ಸಭಾಪತಿಯವರ ಆದೇಶಾನುಸಾರ, 

ವಿ. ಶ್ರೀಶ್ 

ಕಾರ್ಯದರ್ಶಿ , 
ಪಿ . ಆರ್ . 441 

ಕರ್ನಾಟಕ ವಿಧಾನ ಪರಿಷತ್ತು . 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೮, ೨೦೧೦ 

೧೯೫ 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಹೆಚ್‌ಡಿ 76 ಪಿಆರ್‌ಇ 2009 , ಬೆಂಗಳೂರು, ದಿನಾಂಕ: 15ನೇ ಮಾರ್ಚ್ 2010 . 

ಬೆಂಗಳೂರು ಕೇಂದ್ರ ಕಾರಾಗೃಹದಲ್ಲಿರುವ ಮುಖ್ಯ ಅಧೀಕ್ಷಕ ಹುದ್ದೆಯನ್ನು ಆಡಳಿತದ ಅವಶ್ಯಕತೆ ಮೇರೆಗೆ 
ಬೆಂಗಳೂರಿನಲ್ಲಿರುವ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಹಾಗೂ ಕಾರಗೃಹಗಳ ಮಹಾನಿರೀಕ್ಷಕರವರ ಕಛೇರಿಗೆ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಳಾಂತರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಟಿ . ಕೃಷ್ಣಮೂರ್ತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . 442 

ಒಳಾಡಳಿತ ಇಲಾಖೆ ( ಸೆರೆಮನೆ ಮತ್ತು ಸಿನಿಮಾ) 
HIGH COURT OF KARNATAKA 

NOTIFICATION 
No . LCA.1/220 /96 , Bangalore, Dated 8th March , 2010 
The Government have pleased to accord sanction for creation of 4334 posts in different cadres 
to Subordinate Judiciary in the State as per G .O . No.LAW 137 LAC 2005 dated 25 - 3-2008 , with a 
condition to fill up the said posts in phased manner in five instalments (i. e., 1/5th of the posts in each 
year). Subsequently , the Government accorded permission to fill up first instalment of 800 newly 
created posts vide Notification No . LAW 144 LAC 2009 dated 6 -8 - 2009 & to fill up second instalment of 
800 posts vide Notification No. LAW 144 LAC 2009 dated 2 -11 - 2009 . 


The aforesaid 1600 posts are hereby distributed to various Courts of Subordinate Judiciary in 
the State District wise , as per Schedule -I to XXX . 


Therefore, the Prl. City Civil & Sessions Judge , Bangalore City , the Chief Judge , Court of Small 
Causes , Bangalore and all the Prl . District & Sessions Judges in the State, shall take further necessary 
steps to fill up the posts indicated in the Schedule pertaining to their District, as per the existing Rules , 
under intimation to this office . 


By Order of Hon ble the Chief Justice 

R . B . BUDIHAL 
Registrar General 


PR , 443 


NOTIFICATION 
No. LCA . II- 354/ 2009, Bangalore, Dated 4th March , 2010 
In exercise of the powers conferred uner Article 235 of the Constitution of India read with Rule 2 
of the Karnataka Sub -ordinate Courts (Ministerial and Other Posts ) (Recruitment) Rules , 1982, the High 
Court of Karnataka is pleased to promote the following Sheristedars to officiate as Chief Administrative 
Officers in the Judicial Department Purely on temporary basis in the Pay Scale of Rs . 14050 -350 
14400 - 400 - 16800 -450 - 19500 - 525- 22650 - 600 - 25050 in the existing Vacancies and posted them to the 
vacancies shown against their names. 


೧೯೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೮, ೨೦೧೦ 


ಭಾಗ - ೨ 


SI. No . 


Name and Sheristedar and Place of working 


District to which posted as CAO 


Smt. B . Asha Latha , Prl . Civil Judge (Sr. Dn.) 
& CJM . Court , Udupi. 


Koppal 
(w .e.f. the date she assumes charge ) 


2 . 


Sri M . Narayana Pujari, Civil Judge ( Jr. Dn .) & 
JMFC . Court , Belthangadi, D . K ., Mangalore 


Yadgir 
(Directed to assume charge after the 
inauguration of the District & Sessions Court, 
Yadgir) 


By Order of the High Court , 

A .P . MURARI 
PR , 444 

Registrar ( Vigilance ) 
CITY CIVIL COURT, BANGALORE 

NOTIFICATION 
No. ADM -I ( E ) 352/2010, Bangalore, Dated 18th March, 2010 
Smt. T. Narendra , Asst . Registrar of City Civil Court, Bangalore is granted 14 days earned leave 
from 29 - 1 - 2010 to 11 -2 - 2010 (bdi), on medical ground , with permission to avail general holidays from 
12- 2-2010 to 14 - 2 -2010. 

Sri. R . Gurumurthy, Asst. Registrar, is placed in additional charge of Smt. T. Narendra , Asst . 
Registrar, City Civil Court, Bangalore , during the above leave period . 

Smt. T. Narendra , Asst. Registrar, City Civil Court, Bangalore would have continued in the 
same post, but for proceedings on leave . 

By Order of the Prl. City Civil & Sessions Judge , 

REGISTRAR 
PR . 445 

City civil Court , Bangalore 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಅರ್ . ಡಿ. 08 ಎಟಿಎಸ್ 2010 , ಬೆಂಗಳೂರು, ದಿನಾಂಕ: 26ನೇ ಫೆಬ್ರವರಿ 2010 . 

ಶ್ರೀ ಎಸ್. ಎಂ . ಶಿವಕುಮಾರ್‌, ಪುರಸಭಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, ಚಿತ್ರದುರ್ಗ ಜಿಲ್ಲೆ ಇವರನ್ನು 
ಸಾರ್ವಜನಿಕ ಹಾಗೂ ಆಡಳಿತ ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶವಾಗುವವರಿಗೆ ತಹಶೀಲ್ದಾರ್‌, ಕುಣಿಗಲ್ ತಾಲ್ಲೂಕು, ತುಮಕೂರು ಜಿಲ್ಲೆ ಇಲ್ಲಿನ ಖಾಲಿ ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಿ 
ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್ . ಬಿ. ಸಸಾಲಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಸೇವೆಗಳು - 3 ) 


ಪಿ . ಆರ್ . 446 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೮, ೨೦೧೦ 

೧೯೭ 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಅರ್ . ಡಿ. : 21 ಎಟಿಎಸ್ : 2010 , ಬೆಂಗಳೂರು, ದಿನಾಂಕ : 4ನೇ ಮಾರ್ಚ್ 2010. 

ಕಂದಾಯ ಇಲಾಖೆಯ ತಹಶೀಲ್ದಾರ್‌ ವೃಂದದಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಈ ಕೆಳಕಂಡ 
ತಹಶೀಲ್ದಾರರುಗಳನ್ನು ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ಸಾರ್ವಜನಿಕ ಹಾಗೂ ಆಡಳಿತ 
ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 


ಕ್ರ. ಸಂ 


ತಹಶೀಲ್ದಾರರ ಹೆಸರು ಹಾಗೂ ಹಾಲಿ ಕಾರ್ಯ 

ವರ್ಗಾಯಿಸಿದ ಸ್ಥಳ 
ನಿರ್ವಹಿಸುತ್ತಿರುವ ಸ್ಥಳ (ಶ್ರೀ /ಶ್ರೀಮತಿ) 
ಲೋಕೇಶ್ ಪಿ .ಎನ್, ತಹಶೀಲ್ದಾರ್‌, ಕೊಪ್ಪಳ ತಾಲ್ಲೂಕು, ಬೈಲಹೊಂಗಲ ತಾಲ್ಲೂಕು, ಬೆಳಗಾವಿ ಜಿಲ್ಲೆ 
ಕೊಪ್ಪಳ ಜಿಲ್ಲೆ 

ಖಾಲಿ ಹುದ್ದೆ 


ವಿಶೇಷ ತಹಶೀಲ್ದಾರ್‌, ಕೆ.ಎಸ್.ಎಫ್. ಸಿ, ಮೈಸೂರು 
2 | ಎಚ್ .ಕೆ. ಗೀತಾಕೃಷ್ಣ, ತಹಶೀಲ್ದಾರ್‌, ಮೈಸೂರು ತಾಲ್ಲೂಕು 

ಜಿಲ್ಲೆ - ಖಾಲಿ ಹುದ್ದೆ 


ಸಿ . ನಾಗರಾಜ್ , ವಿಶೇಷ ತಹಶೀಲ್ದಾರ್‌, ಕೆ. ಎಸ್ . ಎಫ್ . ಸಿ, 
ಬೆಂಗಳೂರು 


ತಹಶೀಲ್ದಾರ್‌, ಮೈಸೂರು ತಾಲ್ಲೂಕು- ಶ್ರೀ ಎಚ್.ಕೆ. 
ಗೀತಾಕೃಷ್ಣ, ತಹಶೀಲ್ದಾರ್ ಇವರ ವರ್ಗಾವಣೆಯಿಂದ 
ತೆರವಾದ ಸ್ಥಳಕ್ಕೆ 


ಮೇಲ್ಕಂಡ ತಹಶೀಲ್ದಾರರುಗಳನ್ನು ವರ್ಗಾವಣೆ ಆಗಿರುವ ಸ್ಥಳಕ್ಕೆ ಹಾಜರಾಗುವಂತೆ ಸೂಚಿಸಿ ತಕ್ಷಣದಿಂದ 
ಬಿಡುಗಡೆಗೊಳಿಸುವಂತೆ ನಿಯಂತ್ರಣಾಧಿಕಾರಿಗಳಿಗೆ ಸೂಚಿಸಿದೆ. ಬಿಡುಗಡೆಗೊಂಡ ತಹಶೀಲ್ದಾರರುಗಳು ನೇಮಕಾತಿ ಮಾಡಿದ 
ಸ್ಥಳಗಳಲ್ಲಿ ಕೂಡಲೇ ಕರ್ತವ್ಯಕ್ಕೆ ಹಾಜರಾಗಿ ಸರ್ಕಾರಕ್ಕೆ ವರದಿ ಸಲ್ಲಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್ . ಬಿ. ಸಸಾಲಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಸೇವೆಗಳು - 3) 


ಪಿ . ಆರ್ . 447 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 12 ಸೇನಿಯು 2010 , ಬೆಂಗಳೂರು, ದಿನಾಂಕ: 15ನೇ ಮಾರ್ಚ್ 2010 . 


ಶ್ರೀ ಸೋಮಲ ನಾಯಕ್ ನಿರ್ದೆಶಕರು , ಖಜಾನೆ ಇಲಾಖೆ ಪ್ರಸ್ತುತ ವಿಶೇಷಾಧಿಕಾರಿ, ವಿತ್ತೀಯ ನೀತಿ ವಿಶ್ಲೇಷಣಾ 
ಕೋಶ ( FPAC), ಆರ್ಥಿಕ ಇಲಾಖೆ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು ಈ ಹುದ್ದೆಗೆ ವರ್ಗಾಯಿಸಿ 
ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

* ಎಂ .ಎಸ್ . ಶಿವರಾಮ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ. (ಸೇವೆಗಳು - 3) 


ಪಿ . ಆರ್ . 448 


೧೯೮ 


ಭಾಗ- ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೮, ೨೦೧೦ 
PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 81 SAS 2010 , Bangalore , Dated 12th March , 2010 


Sri N . S . Channappa Gowda, IAS (KN 99 ), Deputy Commissioner , U .K . District is transferred 
with immediate effect and posted until further orders as Deputy Commissioner, Chickmagalur 
District in the existing vacancy . 

Sri P . C . Jaffer, IAS (KN 2003), Director, PPUM and Director NREGS, Rural Development 
and Panchayat Raj Department, Bangalore is transferred with immediate effect and posted until 
further orders as Deputy Commissioner , Mandya District in the existing vacancy. 

Sri N . Prasanna Kumar , (Deputy Secretary, Selection Grade, RD & PR Services), Chief 
executive Officer, Zilla Panchayat, Hassan is transferred with immediate effect and posted until 
further orders as Director, PPUM and Director NREGS , Rural Development and Panchayat Raj 
Department, Bangalore vice Sri P . C . Jaffer, IAS transferred . 

By Order and in the name of the Governor of Karnataka 

K . G . ANANTHA 

Under Secretary to Government 
PR, 449 

Department of Personnel and Administrative Reforms (Services-1) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 644 ಸಅಸೇ 2009 , ಬೆಂಗಳೂರು, ದಿನಾಂಕ: 15ನೇ ಮಾರ್ಚ್ 2010. 

ಶ್ರೀಮತಿ ಆರ್ . ಎಂ . ಚಂದ್ರಮ್ಮ , ಸರ್ಕಾರದ ಅಧೀನ ಕಾರ್ಯದರ್ಶಿ , ಕರ್ನಾಟಕ ಸರ್ಕಾರ ಸಚಿವಾಲಯ , ಇವರಿಗೆ 
ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 285 (1) ( ಎ) ರ ಅನ್ವಯ ದಿನಾಂಕ 31 - 03 - 2010ರ 
ಅಪರಾಹ್ನದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ಸ್ವ - ಇಚ್ಛಾ ನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಎಂ . ಎಸ್ . ಶಿವರಾಮ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಸೇವೆಗಳು - 3) 


ಪಿ . ಆರ್ . 450 


PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 120 SAS 2010 , Bangalore , Dated 20th March , 2010 


In partial modification of Government Notification No . DPAR 511 SAS 2009, dated 1 - 1 -2010 , 
Smt. Thulasi Maddineni, IAS (KN 2005), is promoted to officiate in the Senior Time Scale of IAS 
carrying the pay scale of Rs. 15600 - 39100 plus Grade Pay of Rs. 6600 /- with effect from 18 -06 - 2009 
instead of 1 -1 - 2009 as mentioned in the said Notification . 

Except to this extent the notification No. DPAR 511 SAS 2009 , dated 1 - 1 - 2010 shall remain 
unchanged. 


By Order and in the name of the Governor of Karnataka 

K . G . ANANTHA 

Under Secretary to Government 
Department of Personnel and Administrative Reforms (Services -I) 


PR . 451 


ಭಾಗ - ೨ 


೧೯೯ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೮, ೨೦೧೦ 

NOTIFICATION 
No. DPAR 338 SAS 2008 , Bangalore , Dated 18th March , 2010 


Smt. Uma Mahadevan , IAS (KN 92 ), Member Secretary , Tata Institute of Fundamental 
Research Endowment Fund , Mumbai is accorded proforma promotion to the Supertime Scale of IAS 
carrying the pay scale of Rs. 37400 -67000 plus Grade Pay of Rs. 10 ,000 /- with effect from 16 -04 -2008 , 
in terms of Government of India Letter No . 11030 / 17 / 93 - AIS (II ), dated 11- 4 -2001. 


By Order and in the name of the Governor of Karnataka 

K . G . ANANTHA 

Under Secretary to Government 
Department of Personnel and Administrative Reforms (Services -I) 


PR , 452 


NOTIFICATION 
No. DPAR 43 SPS 2010 , Bangalore , Dated 11th March , 2010 


Shri Padam Kumar Garg , IPS (KN 86 ), Inspector General of Police & Director (Projects), BMTC , 
Bangalore is placed in additional charge of the post of Special Officer for Metro Security , Bangalore 
Metro Rail Corporation Limited , Bangalore , with immediate effect and until further orders. 


By Order and in the name of the Governor of Karnataka 

ASHOK P . ATRE 

Under Secretary to Government 
Department of Personnel and Administrative Reforms (Services-IV ) 


PR , 453 


ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಅಧಿಸೂಚನೆ 
ಅಪಜೀ 25 ಎಫ್ಪಿಸಿ 2014 , ಬೆಂಗಳೂರು, ದಿನಾಂಕ: 10ನೇ ಮಾರ್ಚ್ 2010 . 


ಶ್ರೀ ಎಸ್. ನಾಗರಾಜ, ಭಾ .ಅ.ಸೇ ., ಹಿಂದಿನ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಬೆಂಗಳೂರು, 
ಇವರು ವಯೋನಿವೃತ್ತಿ ಹೊಂದಿದ್ದು, ಸದರಿಯವರ ಜಾಗದಲ್ಲಿ ಶ್ರೀ ಇಂದು ಬಿ. ಶ್ರೀವಾಸ್ತವ , ಭಾ. ಅ. ಸೇ ., ಇವರು ಪ್ರಧಾನ 
ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ನೇಮಕವಾಗಿರುವುದರಿಂದ ಸದರಿಯವರನ್ನು ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ , 
ಮಂಗಳೂರು ಇದರ ಆರ್ಟಿಕಲ್ಸ್ ಆಫ್ ಅಸೋಶಿಯೇಷನ್‌ನ ಆರ್ಟಿಕಲ್ 23 (1)ರಲ್ಲಿ ಪ್ರದತ್ತವಾದ ಅಧಿಕಾರದಡಿ ಕರ್ನಾಟಕ 
ಗೇರು ಅಭಿವೃದ್ಧಿ ನಿಗಮ , ಮಂಗಳೂರು, ಇದರ ಆಡಳಿತ ಮಂಡಳಿಯ ನಿರ್ದೆಶಕರನ್ನಾಗಿ ಈ ತಕ್ಷಣದಿಂದಲೇ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಪಿ . ಆರ್ . ಕಲಾವತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 


ಪಿ . ಆರ್ . 454 


೨೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೮, ೨೦೧೦ 

ಭಾಗ - ೨ 
ಅಧಿಸೂಚನೆ 
ಸಂಖ್ಯೆ: ಅಪಜೀ 219 ಅಪಸೇ 2007, ಬೆಂಗಳೂರು, ದಿನಾಂಕ: 17ನೇ ಫೆಬ್ರವರಿ 2010. 

ಶ್ರೀ ಆರ್. ಎನ್. ಕೊಳಗಿ, ನಿವೃತ್ತ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ( ಸ್ವತಂತ್ರ ಪ್ರಭಾರಿ) ಇವರಿಗೆ 
ಜೇಷ್ಠತೆಯಲ್ಲಿ ಕಿರಿಯರಾದ ಶ್ರೀ ಎಂ .ಎಲ್. ಶಿವಪ್ಪಗೌಡ ಇವರಿಗೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ವೃಂದಕ್ಕೆ ಸ್ಥಾನಪನ್ನ 
ಬಡ್ತಿ ನೀಡಿದ ದಿನಾಂಕ 28 - 05 -1994ರಿಂದ ಅನ್ವಯಿಸಿ, ಪೂರ್ವಾನ್ವಯವಾಗಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ 
ವೃಂದಕ್ಕೆ ಕರ್ನಾಟಕ ನಾಗರೀಕ ಸೇವಾ ( ಬಡ್ತಿ , ವೇತನ ಮತ್ತು ಪಿಂಚಣಿ) ನಿಯಮಗಳು 1978ರ ನಿಯಮ 2(1)( ಎ) 
ಅಡಿಯಲ್ಲಿ ಸ್ಥಾನಾಪನ್ನ ಬಡ್ತಿ ನೀಡಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ವಡಗಾವೆ ಬಸವರಾಜ್‌ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 455 

ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ (ಸೇವೆಗಳು) 


FOREST, ECOLOGY AND ENVIRONMENT SECRETARIAT 

NOTIFICATION 
No. FEE 44 FWL 2010 , Bangalore , Dated 17th March , 2010 
Government in its notification No. DPAR 123 SFP 2009 , dated 04 -02 -2010 has promoted and 
posted Sri Brij Kishore Singh, IFS (KN -76 ) as Principal Chief Conservator of Forests (Wildlife ) carrying 
the HAG + Scale of Rs. 75 ,500 -80,000 (Grade pay -Nil) with immediate effect and until further orders in 
the revived Cadre post. 


Now , the Government under section 4 of the Wildlife (Protection ) Act, 1972 hereby appoints 
Sri Brij Kishore Singh , IFS., as Chief Wildlife Warden of Karnataka with effect from the date he assumed 
charge of the post of Principal Chief Conservator of Forests (Wildlife). 


By Order and in the name of the Governor of Karnataka 

P . R . KALAVATHI 
Under Secretary to Government 
Forest, Ecology and Environment Department 


PR , 456 


ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 96 ಇಬಿಎಸ್ 2008, ಬೆಂಗಳೂರು, ದಿನಾಂಕ: 22ನೇ ಮಾರ್ಚ್ 2010. 


ಶ್ರೀ ಸುದೇಶ್ ಮಾರ್ಟಿಸ್, ಉಪ ವಿದ್ಯುತ್ ಪರಿವೀಕ್ಷಕರು, ( ವೇತನ ಶ್ರೇಣಿ ರೂ . 14050 - 350 - 14400 -400 
16800 - 450 - 19500 -525 - 22650 -600 - 25050 ) ಮಂಗಳೂರು, ವಿದ್ಯುತ್ ಪರಿವೀಕ್ಷಣಾ ಇಲಾಖೆ , ಇವರಿಗೆ ವಿದ್ಯುತ್ 
ಪರಿವೀಕ್ಷಕರ ಹುದ್ದೆಗೆ (ವೇತನ ಶ್ರೇಣಿ ರೂ . 18150 - 450 -19500 - 525 - 22650 - 600 - 26250 - 675 - 26925) ಸ್ಥಾನಪನ್ನ 
ಪದೋನ್ನತಿ ನೀಡಿ ಹಾಲಿ ಉಡುಪಿ ವಿಭಾಗದಲ್ಲಿ ಖಾಲಿ ಇರುವ ವಿದ್ಯುತ್ ಪರಿವೀಕ್ಷಕರ ಹುದ್ದೆಗೆ ತತ್‌ಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸುಜಾತಮ್ಮ 

ಪೀಠಾಧಿಕಾರಿ , 
ಪಿ . ಆರ್ , 457 

ಇಂಧನ ಇಲಾಖೆ. 


